ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1511(1834) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಅರುಣ ಶಹಾಪುರ (ಶಿಕ್ರಕರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 

ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 

ವಿಷಯ : 01.08.2008ರ ನ೦ತರ ನೇಮಕವಾದ ಸಿಬ್ಬಂದಿಗಳಿಗೆ ಎಕ್ಸ್‌ ಗೇಷಿಯಾ ನೀಡುವ ಬಗ್ಗೆ 
(ಅ) 01.08.2008ರ ನಂತರ ನೇಮಕಾತಿ ಹೊಂದಿರುವ ಪ್ರೌಢ ಶಾಲೆ ಹಾಗೂ ಪದವಿ ಪೂರ್ವ 
ಕಾಲೇಜುಗಳ ಬೋಧಕ ವರ್ಗ ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಚಾರ್ಯರಿಗೆ 
ಎಕ್ಸ್‌ಗ್ರೇಷಿಯಾ ನೀಡುವ ಕುರಿತು ಸರ್ಕಾರದ ಕ್ರಮವೇನು; 


(ಆ) ಅದನ್ನು ಒಂದು ಇನ್‌ಕ್ರಿಮೆಂಟ್‌ ಎಂದು ಪರಿಗಣಿಸಿ ಮೂಲ ವೇತನದಲ್ಲಿ ಸೇರಿಸುವ 
ಶುರಿತು ಸರ್ಕಾರದ ಕ್ರಮವೇನು? 


